ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ರಾಜ್ಯದೆಲ್ಲೆಡೆ ಚಿಕ್ಕಮಕ್ಕಳನ್ನು ಭಿಕ್ನಾಟಿನೆಗೆ ಬಳಸಿಕೊಳ್ಳುತ್ತಿರುವ ಬಗ್ಗೆ 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಠಳೀಯ ಸಂಸ್ಥೆಗಳ ಕ್ಲೇತು)- 


18 (49) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ದೇವಸ್ಥಾನಗಳ ಸುತ್ತಮುತ್ತ, ರೈಲು ನಿಲ್ಮಾಣ, ಬಸ್ಸು ನಿಲ್ಮಾಣಗಳ ಹತ್ತಿರ ಹಾಗೂ ನಗರದ ಸಿಗ್ನಲ್‌ಗಳ 
ಬಳಿ ಹಲವಾರು ಚಿಕ್ಕ ಮಕ್ಕಳ ಹಾಗೂ ಮಕ್ಕಳನ್ನು ಮಡಿಲಲ್ಲಿ ಇಟ್ಟುಕೊಂಡು ಭಿಕ್ಲಾಟನೆ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಚಿಕ್ಕ ಮಕ್ಕಳಿಗೆ ಮತ್ತು ಬರಿಸುವ ಔಷಧ ನೀಡಿ, ನಿದಿಸುವಂತೆ ಮಾಡಿ ಅವುಗಳನ್ನು ತೋರಿಸಿ, ಕರುಣೆ 
ಬರುವಂತೆ ಮಾಡಿ ಭಿಕ್ಲಾಟಿನೆ ನಡೆಸುತ್ತಾ ಮಕ್ಕಳ ಜೀವನದ ಜೊತೆ ಆಟಿವಾಡುವವರ ಮೇಲೆ ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ; 


(ಇ) ಇಲ್ಲಿಯವರೆಗೆ ಇಂತಹ ಎಷ್ಟು ಮಕ್ಕಳನ್ನು ರಕ್ಷಿಸಲಾಗಿದೆ? (ಸಂಪೂರ್ಣ ವಿವರ ನೀಡುವುದು) 


